KA/ BG-GPO/2515/\WPP-47/2009-2011 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಮೇ ೧೪, ೨೦೦೯ (ವೈಶಾಖ ೨೪, ಶಕ ವರ್ಷ ೧೯೩೧) ಸಂಚಿಕೆ ೨೦ ೨೦ 








ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾ ೦ಗದ ಮೇರೆಗೆ ರಾಜ್ಯ ಪಾಲರು ಮಾಡಿದ ನಿಯಮ ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 136 ಬೆಂರೂಪ್ರಾ 2008, ಬೆಂಗಳೂರು ದಿನಾಂಕ:3ನೇ ಫೆಬ್ರವರಿ, 2009 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಕಾಯ್ದೆ 1961ರ ಕಲಂ 4(ಎ) ರನ್ವಯ ಕೋಲಾರ ಜಿಲ್ಲೆ ಮಾಲೂರು 
ತಾಲ್ಲೂಕು. ಮಾಲೂರು ಪಟ್ಟಣಕ್ಕೆ ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಿಸಲಾಗಿದೆ. ಅನುಬಂಧ-ಅ ರಲ್ಲಿ ಗ್ರಾಮಗಳ 
ವಿವರಗಳನ್ನು ಹಾಗೂ ಅನುಬಂಧ-ಬಿ ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರಗಳನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ .ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 
ಅನುಬಂಧ-ಅ 
ಮಾಲೂರು ಸ್ಥಳೀಯ ಯೋಜನಾ ಪ್ರದೇಶದ ಗ್ರಾಮಗಳ ವಿವರ 
(ಸಂಪೂರ್ಣ ಕಂದಾಯ ಗ್ರಾಮಗಳು) 


















































ಕ್ರ. ಗ್ರಾಮದ ಹೆಸ ಪುರಸಭೆ / ವಿಸೀರ್ಣ ಗ್ರಾಮದ ಜನ ಷರಾ 
ಸಂ ಗ್ರಾಮ ಪಂಚಾಯಿತಿ ಹೆಕ್ಟೇರಗಳಲ್ಲಿ | ಸಂಖ್ಯೆ 2001ರಂತೆ 

1 ಮಾಲೂರು ಪುರಸಭೆ 541.00 27.815 

2 | ಮಲಿಯಪನಹಳ್ಳಿ 412.85 768 

3 | ಚಿವ್ಲೇನಹಳ್ಳಿ 88.09 418 

4 ಲಿಂಗಾಪುರ ಹುಂಗೇನಹಳ್ಳಿ 153.41 197 

5 ಚಿಕ್ಷಕಡತೂರು 202.61 513 

6 ದೊಡ್ಡಕಡತೂರು 243.98 2016 











(೪೭೩) 




















































































































































































































೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ - ೪ಎ 
ಕ್ರ ಗ್ರಾಮದ ಹೆಸರು ಪುರಸಭೆ / ವಿಸ್ತೀರ್ಣ ಗ್ರಾಮದ ಜನ ಷರಾ 
ಸಂ ಗ್ರಾಮ ಪಂಚಾಯಿತಿ ಹೆಕ್ಷೇರಗಳಲ್ಲಿ | ಸಂಖ್ಯೆ 2001ರಂತೆ 
7 ಅಜ್ಲೇನಹಳ್ಳಿ ಅಬ್ದೇನಹಳ್ಳಿ 301.79 1355 ಸಂಪೂರ್ಣ 
8 ಕೊಂಡರಹಳ್ಳಿ 79.27 296 ಕಂದಾಯ 
9 ಹಾರೋಪಳ್ಳಿ (ಬೆ) 226.48 490 ಗ್ರಾಮಗಳು 
10 ಬೆಳ್ಳಾವಿ 274.40 628 
11 [ಬೆಳ್ಳಾವಿ ಪ್ಲಾಂಟೇಷನ್‌ 42.09 00 
12 | ಸೀತನಾಯ್ದನಹಳ್ಳಿ ತೊರ್ನಹಳ್ಳಿ 130.30 201 
13 ಹೆಡಗಿನ ಬೆಲೆ 307.80 629 
14 | ತಂಬಿಹಳ್ಳಿ 171.91 633 
15 ಕಂಭೀಪುರ 82.15 00 
16 |ಎಂ. ಸೊಣ್ಣ ಹಳ್ಳಿ (ಚಿ) 90.24 13 
17 | ಇರಬನಹಳ್ಳಿ 179.18 566 
18 | ಚನ್ನಿಗರಾಯಪುರ 106.48 00 
19 | ಗಂಗಾಪುರ 152.62 114 
20 | ಹನುಮನಾಯ್ತನಹಳ್ಳಿ 91.50 348 
21 | ಮಡಿವಾಳ 279.64 993 
22 | ಜೊಕ್ತಂಡಹಳ್ಳಿ 252.29 1300 
23 | ಗಂಗಸಂದ್ರ 78.33 30 
24 | ಕೊತ್ತ ಕೊಟ ತಿಮ್ಮನಹಳ್ಳಿ ಮಡಿವಾಳ 51.94 00 
25 | ನಾಜೋಹಳ್ಳಿ 207.90 00 
26 | ಯಶವಂತಪುರ 325.07 1620 
27 | ಲಕ್ಕೆನಹಳ್ಳಿ 84.68 254 
28 | ಕಾಡದೇನಹಳ್ಳಿ 175.40 907 
29 | ನಲ್ಲಿಪನಹಳ್ಳಿ 74.19 155 
30 | ತಿಮ್ಮಾಪುರ (ಬೆ) 51.29 00 
31 | ರಾಮಚಂದ್ರಪುರ ಪ್ಲಾಂಟೇಷನ್‌ 113.34 00 

(ಬೆ) 
32 | ಹನುಮಂತಪುರ (ಬೆ) 66.08 00 
33 | ಹುರಳಗೇರೆ 137.91 672 
34 [ಬೊಪ್ಪನಹಳ್ಳಿ 136.09 473 
35 | ಮಾಧನಹಳ್ಳಿ 252.87 660 
36 | ಮಾಧನಟಿವೆಂಕಟಾಪುರ 79.43 00 
37 | ಪಿಚ್ಚಗುಂಟ್ರರಹಳ್ಳಿ 134.49 237 
38 | ಮಾರಸಂದ್ರ 235.49 589 
39 | ಮಾರಸಂದ್ರ ಪ್ಲಾಂಟೇಷನ್‌ 244.96 00 
40 | ಚಿಕ್ಷಪುರ 102.93 449 
41 | ನೊಸಗೆರೆ 259.46 1048 
42 | ಕೂರಾಂಡಹಳ್ಳಿ ಸೊಸಗೇರ 166.40 869 
43 | ಬ್ರಾಲಹಳ್ಳಿ 66.07 327 


















































































































































































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ೪೭೫ 
ಕ್ರ ಗ್ರಾಮದ ಹೆಸರು ಪುರಸಭೆ / ವಿಸ್ತೀರ್ಣ ಗ್ರಾಮದ ಜನ ಷರಾ 
ಸಂ ಗ್ರಾಮ ಪಂಚಾಯಿತಿ ಹೆಕ್ಷೇರಗಳಲ್ಲಿ | ಸಂಖ್ಯೆ 2001ರಂತೆ 
44 | ಉಪಾಸಪುರ 73.73 311 ಸಂಪೂರ್ಣ 
45 | ಕೂರಾಂಡಹಳ್ಳಿ ಪ್ಲಾಟೇಷನ್‌ 130.47 00 ಕಂದಾಯ 

(ಬೆ) ಗ್ರಾಮಗಳು 
46 | ಕಣಚಿಕ್ತನಹಳ್ಳಿ(ಬೆ) 68.65 00 
47 | ದೊಮ್ಮಲೂರು 161.72 426 
48 | ಸೀತಾನಾಯ್ದನಹಳ್ಳಿ 409.70 1312 
49 | ಲಕ್ತೂರು ಹೊಸಹಳ್ಳಿ 34.07 53 
50 ಚಿಕ್ನಾಪುರ(ಬೆ) ಹೆಚ್‌.ಹೊಸಕೋಟೆ 44.56 449 
51 | ಅರಸನಹಳ್ಳಿ 259.94 946 
52 | ತಂಬೀಹಳ್ಳಿ(ಬೆ) 42.50 00 
53 | ಕೃಷ್ಣಾಪುರ (ಬೆ) 50.60 00 
54 |ಹೆಚ್‌. ಹೊಸಕೋಟೆ 488.02 2051 
55 | ಕೊಪುತಿಮ್ಮನಹಳ್ಳಿ (ಬೆ) 44.03 5 
56 | ಚಂದನಹಳ್ಳಿ (ಬೆ) 122.46 00 
57 | ಬರಗೂರು 288.35 1050 
58 |ಪುರ 150.42 1357 
59 | ಕೋಡೂರು ಲಕ್ಕೂರು 125.97 462 
60 | ಚೂಡಗೊಂಡನಹಳ್ಳಿ 215.64 390 
61 ಚನ್ನಿಗರಾಯಪುರ 272.23 523 
62 | ಮೈಲಾಂಡಹಳ್ಳಿ 258.48 1255 
63 | ಸೂಲಿಕುಂಟೆ (ಬೆ) 21.31 00 
64 | ತಾರನಹಳ್ಳಿ (ಬೆ) 272.10 19 
65 | ಗಡ್ಡಂಸೊಣ್ಣಹಳ್ಳಿ 65.25 00 
66 | ನರಿಗಾನಹಳ್ಳೀ 65.21 207 
67 | ಚನ್ನಕಲ್‌ 21.31 808 
68 | ತಿಮನಾಯಕನಹಳ್ಳಿ ಸಂತೇಹಳ್ಳಿ 61.06 453 
69 | ಕರಿಯಪನಹಳ್ಳಿ (ಬೆ) 52.42 00 
70 | ಪುರಸನಹಳ್ಳಿ 135.63 716 
7] ಮಂಗಾಪುರ 136.8 788 
72 | ಪಟ್ಟಿಗಾನಹಳ್ಳಿ 75.98 51 
73 | ವಡಗನಹಳ್ಳಿ 153.54 396 
74 |ಚಿಕ್ಷಶಿವಾರ ದೊಡ್ಡ ಶಿವಾರ 127.95 337 
75 | ಕೊಡೂರು 198.55 940 
76 | ಗುಡ್ಕಹಳ್ಳಿ 214.58 816 
77 | ನೀಲಕಂಠ ಅಗ್ರಹಾರ ಅರಳೇರಿ 104.25 567 
78 | ಬಿಂಗಿಪುರ 99,53 556 
79 | ವೀರಾಪುರ (ಬೆ) 56.47 00 
80 | ದ್ನಾಪಸಂದ್ರ 242.83 1060 
81 | ಹನುಮಂತಪುರ 165.26 00 
82 | ಮಿಟಿಗಾನಹಳ್ಳಿ 164.27 357 


































































































































































































೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ - ೪ಎ 
ಕ್ರ ಗ್ರಾಮದ ಹೆಸರು ಪುರಸಭೆ / ವಿಸ್ತೀರ್ಣ ಗ್ರಾಮದ ಜನ ಷರಾ 
ಸಂ ಗ್ರಾಮ ಪಂಚಾಯಿತಿ ಹೆಕ್ಷೇರಗಳಲ್ಲಿ | ಸಂಖ್ಯೆ 2001ರಂತೆ 
83 ಕುಡಿಯನೂರು ಕುಡಿಯನೂರು 257.97 2319 
84 | ಹಲ್‌ಕೆಂಪನಹಳ್ಳಿ 43.87 87 
85 | ಕುರುಬರಹಳ್ಳಿ (ಬೆ) 369.69 00 
86 | ಯರಪ್ಪಶೆಟಿಹಳ್ಳಿ 73.45 115 
87 [ಬೈರಸಂದ್ರ 89.30 183 
88 ರಾಂಪುರ 307.50 835 
89 | ತೂರಗಲೂರು 114.98 164 
90 | ಅರಣಿಗಟ 223.10 405 
91 | ಜಯಮಂಗಲ 279.23 1218 
92 | ತಾಳಗುಂಟೆ 413.32 1058 
93 | ಸಿಗೇಪುರ(ಬೆ) ಜಯಮಂಗಲ 82.48 00 
94 | ಮಿಣಸಂದ್ರ 196.40 496 
95 | ಗೊಣೂರು 160.17 301 
96 ಸಿದ್ದನಹಳ್ತಿ 354.31 906 
97 ಸೊಣ್ಣುರು 248.15 591 
98 | ಬೌಡದೇನಹಳ್ಳಿ 202.65 457 
99 | ಕೋಡಿಹಳ್ಳಿ 150.82 1238 
100 | ಚಿಕ್ಕತಿರುಪತಿ ಚಿಕ್ಕತಿರುಪತಿ 432.26 1831 
101 | ಕಲ್ಪೆರೆ 239.91 1031 
102 | ಸಂಪಗೇರೆ 470.95 1697 
103 ಗೊಲ್ಲಹಳ್ಳಿ(ಮ) 46.46 229 
104 | ಎಟಿಕೋಡಿ 404.49 1457 
105 | ಕಾಡು ಮತ್ತಂದ್ರ 82.12 99 
106 | ಕಾಡು ಮುತ್ತಂದ್ರ ಪ್ಲಾಂಟೇಷನ್‌ 87.26 00 

(ಬೆ) 

107 | ಅಂಚೆ ಮುಸುಕೂರು 152.07 433 
108 | ಬಾಗೂರು ಸೊಣ್ಣಹಳ್ಳಿ 79.48 88 
109 ಜಗದೇನಹಳ್ಳಿ 332.23 671 
110 | ಆಲಂಬಾಡಿ 656.28 2268 
111 | ಲಕ್ಟೂರು 556.18 3733 

ಒಟು, 20.111.20 92,591 


























ಸಿ.ಟಿ. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 
ಅನುಬಂಧ-ಬಿ 
ಪೂರ್ವ: ಮಾಲೂರು-ಕೋಲಾರ ಜಿಲ್ಲಾ ಮುಖ್ಯ ರಸ್ತೆಯಿಂದ ಪ್ರಾರಂಭಗೊಂಡು ಚಿಕ್ಕಕಡತೂರು ಗ್ರಾಮದ ಚಿಕ್ಕ ಶಿವಾರ 
ಪೂರ್ವದ ಗಡಿಯಲ್ಲಿ ಹಾದು ಉತ್ತರದ ಗಡಿಯ ಮೂಲಕ ವಡಗನಹಳ್ಳಿ. ಕೊಡೂರು, ಗ್ರಾಮಗಳ ಪೂರ್ವದ ಗಡಿಗಳಲ್ಲಿ 
ಹಾದು ಮಾಲೂರು-ಚೆನ್ನೈ ರೈಲ್ವೆ ಲೈನ್‌ ದಾಟಿಕೊಂಡು ಭಿಂಗೀಪುರ, ಹನುಮಂತಪುರ, ಮಿಟ್ಟಗಾನಹಳ್ಳಿ, ಕರಿಯಪ್ಪನಹಳ್ಳಿ. 
ನರಿಗಾನಹಳ್ಳಿ, ತುರಗಲೂರು, ಕುಡಿಯನೂರು, ಕುರಬರಹಳ್ಳಿ ಗ್ರಾಮಗಳ ಪೂರ್ವದ ಗಡಿಗಳ ಮೂಲಕ ಹಾದು ಮಾಲೂರು- 
ಮಾಸ್ತಿ ಜಿಲ್ಲಾ ಮುಖ್ಯ ರಸ್ತೆಯನ್ನು ದಾಟಿಕೊಂಡು ಬೈರಸಂದ್ರ ಗಾಮದ ದಕ್ಷಿಣದ ಗಡಿಯ ಮೂಲಕ ಅರಸಘಟ್ಟ 
ಚಿನ್ನಿಗರಾಯಪುರ, ಸಿದ್ದನಹಳ್ಳಿ ಗ್ರಾಮಗಳ ಪೂರ್ವದ ಗಡಿಗಳಲ್ಲಿ ಹಾದು ಹೋಗಿ ಸಿದ್ದನಹಳ್ಳಿ ಗ್ರಾಮದ ಆಗ್ನೇಯ ಗಡಿಯನ್ನು 
ಮುಟ್ಟುತ್ತದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮೇ ೧೪, ೨೦೦೯ ೪೭೭ 


ದಕ್ಷಿಣ: ಸಿದ್ದನಹಳ್ಳಿ ಆಗ್ನೇಯ ಗಡಿಯಿಂದ ಪ್ರಾರಂಭಗೊಂಡು, ಸಿದ್ದನಹಳ್ಳಿ, ಆಲಂಬಾಡಿ, ಸಂಪಂಗೆರೆ ಗ್ರಾಮಗಳ ದಕ್ಷಿಣದ 
ಗಡಿಗಳ ಮೂಲಕ ಮಾಲೂರು-ಹೊಸೂರು ಜಿಲ್ಲಾ ಮುಖ್ಯ ರಸ್ತೆಯನ್ನು ದಾಟಿಕೊಂಡು ಕಲ್ಕರೆ ಗ್ರಾಮದ ದಕ್ಷಿಣದ ಗಡಿಯ 
ಮೂಲಕ ಹಾದು ಕಲ್ಕರೆ ಗ್ರಾಮದ ಪಶ್ಚಿಮದ ಗಡಿಯನ್ನು ಮುಟ್ಟುತ್ತವೆ. (ನೈರುತ್ಯ ತುದಿ). 
ಪಶ್ಚಿಮ: ಕಲ್ಕೆರೆ ಗ್ರಾಮದ ನೈರುತ್ಯ ತುದಿಯಿಂದ ಪ್ರಾರಂಭಗೊಂಡು ಇದೇ ಗ್ರಾಮದ ಪಶ್ಚಿಮದ ಗಡಿಯಲ್ಲಿ ಹಾದು ರಾಷ್ಟ್ರೀಯ 
ಹೆದ್ದಾರಿ 207ನ್ನು ದಾಟಿಕೊಂಡು, ಚಿಕ್ಕತಿರುಪತಿ, ಅ೦ಚೆ ಮುಸ್ಕೂರು ಗ್ರಾಮಗಳ ಪಶ್ಚಿಮದ ಗಡಿಗಳ ಮೂಲಕ ಹಾದು 
ಎಟ್ಟಿಕೋಡಿ ಗ್ರಾಮದ ಪಶ್ಚಿಮದ ಗಡಿ ಮಜ ಲಕ್ಕೂರು ಗ್ರಾಮದ ಗಡಿಯನ್ನು ಮಟ್ಟಿ ಪುರ, ಕೃಷ್ಣಪುರ, ಬರಗೂರು, 
ದೊಮ್ಮಲೂರು ಮಾರಸಂದ್ರ ಗ್ರಾಮಗಳ ಪಶ್ಚಿಮದ ಗಡಿಗಳಲ್ಲಿ ಹಾದು ಬೆಂಗಳೂರು-ಮಾಲೂರು ರೈಲ್ವೆ ಮಾರ್ಗವನ್ನು 
ದಾಟಿಕೊಂಡು, ಮಾದನಹಟ್ಟಿ ವೆಂಕಟಾಪುರ, ಪಿಚ್ಚಗು೦ಟ್ರಹಳ್ಳಿ, ತಿಮ್ಮಾಪುರ ಯಶವಂತಪುರ ಗ್ರಾಮಗಳ ಪಶ್ಚಿಮ ಗಡಿಗಳ 
ಮೂಲಕ ಹಾದು ಮಾಲೂರು-ಹೊಸಕೋಟೆ (ರಾಜ್ಯ ಹೆದ್ದಾರಿ) ದಾಟಿಕೊಂಡು, ಗಂಗಪುರ, ಚನ್ನಿಗರಾಯಪುರ, ಗ್ರಾಮಗಳ 
ಪಶ್ಚಿಮದ ಗಡಿಗಳ ಮೂಲಕ ಚನ್ನಿಗರಾಮಪುರ ಗ್ರಾಮ ವಾಯುವ್ಯ ತುದಿಯನ್ನು ಮುಟ್ಟುತ್ತದೆ. 
ಉತ್ತರ: ಚನ್ನಿಗರಾಯಪುರದ ವಾಯುವ್ಯ ತುದಿಯಿಂದ ಪ್ರಾರಂಭಗೊಂಡು ಹೆಡಗಿನಬೆಲೆ, ಗ್ರಾಮಗಳ ಉತ್ತರದ ಗಡಿಗಳ 
ಮೂಲಕ ಹಾದು ಬೆಳ್ಳಾವಿ ಪ್ಲಾಂಟೇಷನ್‌ ಬೆಳ್ಳಾವಿ ಗ್ರಾಮಗಳ ಗಡಿಗಳ ಮೂಲಕ, ಸೀತಾನಾಯಕನಹಳ್ಳಿ ಕಂಬಿಪುರ ತಂಬಿಹಳ್ಳಿ 
ಗ್ರಾಮಗಳ ಉತ್ತರದ ಗಡಿಯಲ್ಲಿ ಹಾದು ಅಬ್ಬೇಹಳ್ಳಿ ಗ್ರಾಮದ ಉತ್ತರದ ಗಡಿಯ ಮೂಲಕ ಮಲಿಯಪ್ಪನಹಳ್ಳಿ ಉತ್ತರದ 
ಗಡಿಯಲ್ಲಿ ಹಾದು-ಚಿಕ್ಕಕಡತೂರು ಗಡಿಯ ಮೂಲಕ ಮಾಲೂರು ಕೋಲಾರ ಜಿಲ್ಲಾ ಮುಖ್ಯರಸ್ತೆಯನ್ನು ತಲುಪಿ ಸ್ಥಳೀಯ 
ಯೋಜನಾ ಪ್ರದೇಶದ ಎಲ್ಲೆ ಪೂರ್ಣಗೊಳ್ಳುತ್ತದೆ. 

ಮೇಲ್ಕಂಡ ಗಡಿಯೊಂದಿಗೆ ಬರುವ ಎಲ್ಲಾ ಸಂಪೂರ್ಣ ಕಂದಾಯ ಗ್ರಾಮಗಳು ಈ ಸ್ಥಳೀಯ ಯೋಜನಾ ಪ್ರದೇಶದ 
ವ್ಯಾಪ್ತಿಗೆ ಒಳಪಟ್ಟರುತ್ತವೆ. 





ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 154 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 
HOME SECRETARIAT 
NOTIFICATION 
No.:HD 3844 HCP 2.2009 , Bangalore, Date 15 April, 2009. 

In exercise of the powers conferred by the Sub Sections (s) of Section 24 of the code of Criminal 
Procedure 1975 (Central Act No. 2 of 1974) as amended by the Code of Criminal Procedure (Amendment 
Act 1978) and Rule 30 of the Kamataka Law officers (Appointment & Conditions of Services) Rules 1977 
Sri Ravi B. Naik, Advocate, High Court of Karnataka, Bangalore, is appointed as Special public 
Prosecutor to appear and conduct on behalf of respondents before Hon’ble High Court of Karnataka in 
Criminal Petition No. 975/2009. 

A separate Government Order will be issued in respect of remuneration with the concurrence of 
Finance Department. 

By order and in the name of the Governor of Karnataka 
S.L. PATIL 
P.R. 273 |. Addl./ Solicitor & Ex-officio Deputy Secretary to Government 
Home Department 
ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ: ಆರ್‌ಡಿ 48 ಎಲ್‌ಆರ್‌ಎ 2008, ಬೆಂಗಳೂರು ದಿನಾಂಕ:19ನೇ ಫೆಬ್ರವರಿ, 2009 
ವಿಷಯ : ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರ ಹೆಸರನ್ನು ತಿದ್ದುಪಡಿ 

ಉಲ್ಲೇಖ : ಸರ್ಕಾರದ ಅಧಿಸೂಚನೆ ಸಂ:ಕ೦ಇ 48 ಎಲ್‌ಆರ್‌ಎಂ 2008, ದಿನಾಂಕ:1.10.2008 

ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಕಂಇ 48 ಎಲ್‌ ಆರ್‌ ಎ೦ 2008 ದಿನಾ೦ಕ:1.10.2008ರಲ್ಲಿ ದಾವಣಗೆರೆ ಜಿಲ್ಲೆ, 
ಹರಪನಹಳ್ಳಿ ತಾಲ್ಲೂಕು ಭೂನ್ಯಾಯ ಮಂಡಳಿಗೆ ಕ್ರಮ ಸಂಖ್ಯೆ 1 ಮತ್ತು 3 ರಲ್ಲಿ ನಾಮ ನಿರ್ದೇಶನ ಮಾಡಿದ್ದ ಶ್ರೀ ಕೆ. 
ಲಕ್ಷ್ಮಣರಾವ್‌ ತಂದೆ:ಸುದಹನುಮಂತಪ್ಪ ಮತ್ತು ಶ್ರೀಮತಿ ದುರ್ಗದ ಕಮಲಾಕ್ಷಿ ಗಂ;ಶ್ರೀ ವಾಮದೇವಪ್ಪ ಎಂಬ ಹೆಸರಿಗೆ 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ - ೪ಎ 





ಬದಲಾಗಿ “ಶ್ರೀ ಕೆ. ಮಂಜುನಾಥ್‌ ಬಿನ್‌ ಕರಿಬಸಪ್ಪ ಮತ್ತು ಕು. ಶೃತಿ ತಂದೆ:ಬಸಪ್ಪ” ಎಂದು ಕ್ರಮವಾಗಿ ತಿದ್ದುಪಡಿ 
ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 274 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಠ 55 ಮುನೋಮು 2008, ಬೆಂಗಳೂರು ದಿನಾಂಕ:16ನೇ ಮಾರ್ಚ್‌, 2009 

ಏರ್‌ ಇಂಡಿಯಾ ಲಿಮಿಟೆಡ್‌ ಹಾಗೂ ಇಂಡಿಯನ್‌ ಏರ್‌ ಲೈನ್ಸ್‌ ಲಿಮಿಟೆಡ್‌ ಕಂಪನಿಗಳನ್ನು ನ್ಯಾಷನಲ್‌ 
ಏವಿಯೇಷನ್‌ ಕಂಪನಿ ಲಿಮಿಟೆಡ್‌ ಆಫ್‌ ಇಂಡಿಯಾ(ಎನ್‌.ಐ.ಸಿ.ಐ.ಎಲ್‌) ಕಂಪನಿಗೆ ವಿಲೀನಗೊಳಿಸುವಾಗ ಏರ್ಪಡುವ 
ಲಿಖಿತಗಳಿಗೆ ಕರ್ನಾಟಕ ಮುದ್ರಾಂಕ ಅಧಿನಿಯಮ 1957 ರ ಕಲಂ 9(1) (ಎ) ರನ್ವಯ ಶೇ. 50 ರಷ್ಟು ಮುದ್ರಾಂಕ ಶುಲ್ಕ 
ಮನ್ನಾ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಕೆ. ರಾಮಚಂದ್ರ 
ಪಿ.ಆರ್‌. 275 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 14 SPS 2009, Bangalore, dated: 28" March , 2009. 

As requested in his application dated:15.1.2009 read with application dated:28.2.2009, Sri K. 
Srinivasa, IPS (KN-96), Deputy Commissioner of Police (Traffic East Division), Bangalore City, Bangalore 
is permitted to retire from the service with effect from 31-3-2009 afternoon, under Rule-16(2) of the All 
India Services (DCRB) Rules, 1958 by waiving off the balance of notice period stipulated under the Rules, 
in accordance with proviso 2 to Rule 16(2). 

By order and in the name of the Governor of Karnataka 
ASHOK P. ATRE 
P.R. 284 Under Secretary to Govt, Department of Personnel and Administrative Reforms 
(Service-IV) 
CORRIGENDUM 
No: DPAR 5 SMR 2009, Bangalore, dated: 15" April , 2009. 

In Notification No. DPAR 6 SMR 2003 dated:3.9.2003 the words "Sagar Apollo Hospital, 
Bangalore” appearing at Sl.No. 18-L of the Schedule-l shall be read as "Sagar Hospitals, Jayanagar, 
Bangalore. 

By order and in the name of the Governor of Karnataka 
P. MARKANDEYA 
Under Secretary to Govt, Department of Personnel and Administrative Reforms 
(Service Rules-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ ಸಂಖ್ಯೆ.ಸಿಆಸುಇ 5 ಎಸ್‌ ಎಂಆರ್‌ 2009, ಬೆಂಗಳೂರು, ದಿನಾಂಕ:15ನೇ ಏಪ್ರಿಲ್‌ 2009 
ದಿನಾಂಕ:3.9.2003ರ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 6 ಎಸ್‌ ಎಂಆರ್‌ 2003,ರ ಷೆಡ್ಯೂಲ್‌ 1ರ ಕ್ರಮ ಸಂಖ್ಯೆ 
18-ಎಲ್‌ ನಲ್ಲಿರುವ “ಸಾಗರ್‌ ಅಪೋಲೋ ಹಾಸ್ಪಿಟಲ್‌ ಬೆಂಗಳೂರು” ಎಂಬ ಪದಗಳನ್ನು “ಸಾಗರ್‌ ಹಾಸಿಟಲ್ಸ್‌, 
ಜಯನಗರ, ಬೆಂಗಳೂರು” ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಮಾರ್ಕಂಡೇಯ 
ಪಿ.ಆರ್‌. 285 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-2) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ೪೭೯ 





HEALTH & FAMILY WELFARE SECRETARIAT 
NOTIFICATION No: HFW 94 PIM 2008, Bangalore, dated: 4™" April , 2009. 

In supersession of Notification No. HFW 467 PIM 2003, dated 28.5.2004 and In exercise of the 
powers conferred by sub rule (2) of rule 154 of the Drugs and Cosmetics Rules, 1945 the Government of 
Karnataka hereby constitute the Expert Committee consisting of following members to advice Drug 
Licensing Authority to give licence for preparation of patent and proprietary Ayurveda /Unani/Siddha 


Medicines with immediate effect and until further orders. 
































1 Licensing Authority of ASU drugs of | -Chairperson 
the State 
2 One expert of Dravyaguna 11/7! | - Member 
Advia /Siddha, Guna Padma a) Head of the Department of Dravyaguna, Government 
Ayurvedic Medical College, Bangalore (for Ayurvedic 
Products) 
0) Head of the Department of Ilmul Advia, Government 
Unani Medical College, Bangalore (for Unani Products) 
3 One expert of Rasashastra and | -Member 
Bhaishjya Kalpana Head of the Department of Rasashastra & Bhaishjya 
Kalpana, Government Ayurvedic Medical College, 
Bangalore 
4 Pharmaceutical Chemistry Expert - Member 
Head of the Department of Pharmaceutical Chemistry, 
Government Pharmacy College, Bangalore 
5 Renowned Ayurvedic Physician of the | -Member 
State Head of the Department of Kayachikitsa, Government 
Ayurvedic Medical College, Bangalore 
6 Senior most Drug Inspector in Drug | -Member Secretary 
License Unit, Department of AYUSH 
By order and in the name of the Governor of Karnataka 
N. MAHALAKSHMAMMA 
P.R. 286 Under Secretary to Govt Health & Family Welfare Department 


LABOUR SECRETARIAT 
NOTIFICATION No.:LD 344 LSI 2006, Bangalore, Date :16 April, 2009. 
In exercise of the powers conferred by section 87 read with 91-A of the ESI Act (Central Act 34 of 
1948) the Government of Karnataka hereby exempts M/s Cannanore Beedies Pvt. Ltd., Mangalore from 
the operation of the said Act for the period for one year from 1-1-2008 to 31.12.2008 subject to the 
following condition Viz: 
The employer shall maintain a register showing the names and designations of the exepted 


employees. 
By order and in the name of the Governor of Karnataka 
GOVINDASWAMY 
P.R. 287 Desk Officer, Labour Department (ESIS (M) Services) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಂಇ 26 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ:27ನೇ ಫೆಬ್ರವರಿ 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) 





ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ 
ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 


೪೮೦ ಕರ್ನಾಟಕ ರಾಜ್ನಪತ, ಗುರುವಾರ, ಮೇ ೧೪, ೨೦೦೯ ಭಾಗ - ೪ಎ 


ಸವಾ 
ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಯನ್ನು ಪುನರ್‌ ರಚಿಸಿ ಆದೇಶ 
ಹೊರಡಿಸಿದೆ. 
ಕ್ರಸಂ | ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಕರ ಹೆಸರು ಮತ್ತು ವಿಳಾಸ 
1 ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 1. ಶ್ರೀ ಸೋಮಶೇಖರ ರೆಡ್ಡಿ ಜಿ. ತಂದೆ ಚೆಂಗಾರೆಡ್ಡಿ ಜಿ, ಅಶೋಕನಗರ 
ಹವಂಭಾವಿ, ಬಳ್ಳಾರಿ ಜಿಲ್ಲೆ 
2. ಶ್ರೀ ಎಂ. ವಿಜಯಕುಮಾರ್‌ ಗೌಡ ತಂದೆ ಎಂ. ಬಸವನಗೌಡ 
ಮದಿರೆ ಗ್ರಾಮ, ಬಳ್ಳಾರಿ ತಾಲ್ಲೂಕು 
3. ಶ್ರೀಮತಿ ಬಿ, ವೆಂಕಟಲಕ್ಷ್ಮಿ ಗಂಡ:ರಾಮಾಂಜಿನೇಯಲು 
| ಶ್ರೀರಾಮನಗರ ಸಂಗನಕಲ್ಲು ಗ್ರಾಮ ಬಳ್ಳಾರಿ ಜಿಲ್ಲೆ (ಪ.ಜಾ) 
4. ಶ್ರೀ ಶ್ರೀನಿವಾಸ ಬಿ. ತಂದೆ ಗೋವಿಂದಪ್ಪ ಮನೆ ನಂ 372, 
ವಣೆನೂರು ಗ್ರಾಮ, ಬಳ್ಳಾರಿ ತಾಲ್ಲೂಕು (ಪ. ಪಂ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 282 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 330 ಮುನೋಮು 2008, ಬೆಂಗಳೂರು, ದಿನಾಂಕ:17ನೇ ಏಪ್ರಿಲ್‌ 2009 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ 34) ಅನುಚ್ಛೇದ 37ರ ನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ವಿಶನೆಟ್‌” ಸಿಸ್ಟಮ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, ಬೆಂಗಳೂರು ಇವರು ವಿತರಿಸಲಿರುವ ರೂ. 
1,00,00,000 (ಒಂದು ಕೋಟಿ) ಮೊತ್ತದೆ. ಷೇರುಗಳಿಗೆ ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಮುದ್ರಾಂಕ ಶುಲ್ಕ 
ಅನುಸೂಚಿಯ ಅನುಚ್ಛೇದ 16ರಂತೆ ರೂ; 10,000/- (ಹತ್ತು ಸಾವಿರ ರೂಪಾಯಿಗಳು ಮಾತ್ರ ಗಳ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ದಿನಾಂಕ: 211.2009 ರಂದು ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆಕಂಇ 330 'ಮುನೋಮು 2008, ದಿನಾಂಕ:17.4.2009 ರ ಪ್ರಕಾರ ಸಂಚಿತ 
ಮುದ್ರಾಂಕ ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು 
ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 11-ಎ (4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ 
ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, ದಾಖಲೆಗಳನ್ನು ಪರಿಶೀಲಿಸಲು 
ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಕೆ. ರಾಮಚಂದ್ರ 
ಪಿ.ಆರ್‌. 289 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ತಿದ್ದೋಲೆ 
ಸಂಖ್ಯೆ-ಕಂಇ 32 ವಿಮಕ 08, ಬೆಂಗಳೂರು, ದಿನಾಂಕ:17ನೇ ಏಪ್ರಿಲ್‌ 2009 
ಅಧಿಸೂಚನೆ ಸಂಖ್ಯೆ ಕಂಇ 32 ವಿಮಕ 2008, ದಿನಾಂಕ:30.1.2009ರಲ್ಲಿನ ಕ್ರಮ ಸಂಖ್ಯೆ 17ರಲ್ಲಿರುವ ಮಾಹಿತಿ 
ಅಧಿಕಾರಿಗಳು ಕುರಿತಂತೆ ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 





















































ಕ್ರಸಂ | ಇಲಾಖಾ ವ್ಯಾಪ್ತಿಯಲ್ಲಿ ಬರುವ | ಸಾರ್ವಜನಿಕ ಮಾಹಿತಿ | ಸಹಾಯಕ ಸಾರ್ವಜನಿಕ | ಮೇಲ್ಮನವಿ 
ಸಾರ್ವಜನಿಕ ಪ್ರಾಧಿಕಾರದ | ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರಿ 
ಹೆಸರು 
17 ಪ್ರಾದೇಶಿಕ ಆಯುಕ್ತರ ಕಛೇರಿ ಪ್ರಾದೇಶಿಕ ಆಯುಕ್ತರ ಪ್ರಾದೇಶಿಕ ಆಯುಕ್ತರ | ಪ್ರಾದೇಶಿಕ ಆಯುಕ್ತರ 
ಕಛೇರಿಯ ತಹಶೀಲ್ದಾರರು ಕಛೇರಿಯ ಶಿರಸೆ ಸೆದಾರರು ಕಛೇರಿಯ ಹೆಚ್ಚುವರಿ 
(ವಿಷಯವಾರು (ವಿಷಯವಾರು) ಆಯುಕ್ತರು. 
(ವಿಷಯವಾರು) 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ನರಸಿಂಹಲು 
ಪಿ.ಆರ್‌. 292 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸಮನ್ನಯ) 


